ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1033 

ಶ್ರೀ ಆರ್‌. ಧರ್ಮಸೇನ (ಪ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
10-03-2021 

ಸಮಾಜ ಕಲ್ಯಾಣ ಸಚಿವರು. 


Vp ಪ್ರಶ್ನೆ ಉತ್ತರ 

ಸಂ. ಲ್ನ 

ಅ) | ಅಂಬೇಡ್ಗರ್‌ ಭವನ ಸಮಾಜ ಕಲ್ಯಾಣ'`ಇಲಾಖೆ ಮತ್ತು `ಪರಿಶಷ್ಠ ವರ್ಗಗಳ ಕಲ್ಯಾಣಇಲಾಖೆಯ ವತಯಿಂದ 
ಜಗಜೀವನರಾಂ ಭವನ | ಮೈಸೂರು ಮತ್ತು ಚಾಮರಾಜನಗರ ಜಲ್ಲೆಗಳಗೆ ಮಂಜೂರು ಮಾಡಿರುವ ಡಾ ಜ.ಆರ್‌. 
ಮತ್ತು ವಾಲ್ಕೀಕಿ ಅಂಬೇಡ್ಸರ್‌ ಭವನ ಮತ್ತು ಡಾ॥। ಬಾಬು ಜಗಜೀವನರಾಂ ಭವನ ಮತ್ತು ಪಾಲ್ಕಕಿ ಭವನಗಳ 
ಭವನಗಳನ್ನು ಮೈಸೂರು ಪ್ರಗತಿ ವಿವರ ಈ ಕೆಳಕಂಡಂತಿರುತ್ತದೆ. I 
ಮತ್ತು ಚಾಮರಾಜನಗರ 
ಜಲ್ಲೆಗಳಲ್ಲ ತಲಾ ಎಷ್ಟು ಜಲ್ಲೆ ಮಂಜೂರಾದ | ಪೂರ್ಣಗೊಂಡಿರುವ] ನಿರ್ಮಾಣವಾಗಲೇಕರುವ 
ನಿರ್ಮಿಸಲಾಗಿದೆ; ಐಷ್ಟು ಭವನಗಳ ಭವನಗಳ ಸಂಖ್ಯೆ ಭವನಗಳ ಸಂಖ್ಯೆ 
ಪೂರ್ಣವಾಗಿವೆ; ಎಷ್ಟು ಸಂಖ್ಯೆ 
ನಿರ್ಮಾಣವಾಗಖೇಕಾಗಿದೆ; ಮೈಸೊರು 448 139 309 

| | ಚಾಮರಾಜನೆಗರ 3 18ರ 85 100 | 

ಆ) | ಈ ಭವನಗಳ ನಿರ್ಮಾಣ ಮಂಜೂರಾತಿ ನೀಡಲಾದ ಭವನೆಗಳ ನಿರ್ಮಾಣ ಸಂಐಂಧವಾಣ ಸೊಕ್ತ ಸಿವೇಶಸವನ್ನು 
ಕಾರ್ಯ ಗುರುತಿಸಿ, ಇಲಾಖೆಯ ವಶಕ್ಷೆ ಪಡೆಯುವುದರೊಂದಿಗೆ, ಲಭ್ಯವಿರುವ ನಿವೇಶಸಕ್ಷನುಗುಣವಾಗಿ 
ವಿಕಂಬವಾಗುತ್ತಿರುವುದಕ್ಕೆ ಸರ್ಕಾರಿ ನಿರ್ಮಾಣ ಏಚೆನ್ಸಿಗಳ ವತಿಯಿಂದ ಅಂದಾಜು ಪಟ್ಟಗಳನ್ನು ಪಡೆದ ನಂತರ 
ಕಾರಣಗಳೇನು; ಕಾಮಗಾರಿಗಳನ್ನು ಪ್ರಾರಂಭಸಲಾಗುತ್ತಿದೆ. ಇದಲ್ಲದೇ, ಇಲಾಖೆಯ ಪಶಕ್ಷೆ ಪಟದ ನಿವೇಶನಗಳಲ್ಲ 
ಎಸ್‌.ಸಿ.ಪಿ ಮತ್ತು ಕಾಮಗಾರಿಗಳನ್ನು ಪ್ರಾರಂಭಸುವ ಸಂದರ್ಭದಲ್ಲ ನಿವೇಶನದ ಒಡೆತನಕ್ಕೆ ಸಂಬಂಧಿಸಿದಂತೆ 
ಟಿ.ಎಸ್‌.ಪಿ ಯೋಜನೆಯ ಸಮಸ್ಯೆಗಳು ಉದ್ಧವವಾಗುತ್ತಿರುವುದರಿಂದ, ಭವನಗಳ ಕಟ್ಟಡ ನಿರ್ಮಾಣ ಕಾಮಗಾರಿಯ 
ಹಣವನ್ನು ಬಳಸಿಕೊಂಡು | ಪ್ರಗತಿಯಲ್ಲ ವಿಳಂಬವಾಗಲು ಕಾರಣವಾಗಿದೆ. | 
ಶೀಘ್ರವಾಗಿ ಈ ಕಾರ್ಯ 
ಮಾಡಲು ಸರ್ಕಾರಕ್ಕಿರುವ ಮಂಜೂರಾತಿ ಮೊತ್ತಕ್ಕೆ ಅನುಗುಣವಾಗಿ ಭವನಗಳ ಭೌತಿಕ ಹಾಗೂ ಆರ್ಥಿಕ ಪ್ರಗತಿ | 
ತೊಂದರೆಗಳೇನು; ವರದಿಯನ್ನು ಆಧರಿಸಿ ಅನುದಾನವನ್ನು ಜಡುಗಡೆ ಮಾಡುವ ಮೂಲಕ ಪ್ರಗತಿಯಲ್ಲರುವ 

ಭವನಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಸಲು ಕ್ರಮ ವಹಿಸಲಾಗುವುದು. 

ಇ) | ಕಾಗೆಲಾದರೂ ಹೆಚ್ಚು ಹಣ 
ಒದಗಿಸಿ ಈ ಭವನಗಳ 
ನಿರ್ಮಾಣ ಕಾರ್ಯ ಬೇಗ 
ಆಗುವಂತೆ ಮಾಡಲು 
ಸರ್ಕಾರ ಕ್ರಮ 
| ಕೈಗೊಳ್ಳಲಾಗುವುದೇ? 

ಸಕಇ 101 ಪಕಪಿ 2೦೭1 


'ಟ. ಶ್ರೀರಾಮುಲು) 
ಸಮಾಜ ಕಲ್ಯಾಣ ಸಚಿವರು. 


